ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಅಬಕಾರಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಮಧ್ಯ ಮಾರಾಟ ಸನ್ನದ್ದ ಬಗ್ಗೆ 


ಡಾ।। ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ) :- 
756 (1001) ಮಾನ್ಯ ಅಬಕಾರಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 
(ಅ) ಅಬಕಾರಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಮದ್ಯ ಸರಬರಾಜಿನ ಸನ್ನದ್ದುಗಳು ಎಷ್ಟು ; 


(ಆ) ಈ ಸನ್ನದ್ದುಗಳ ಮುಂಖಾಂತರ ಪ್ರತಿ ತಿಂಗಳು ಮಾರಾಟ ಆಗುತ್ತಿರುವ ವಿವಿಧ ರೀತಿಯ ಮಧ್ಯದ 
ಪ್ರಮಾಣ ಎಷ್ಟು (ವಿವರಗಳನ್ನು ನೀಡುವುದು); 


(ಇ) ಇದರಿಂದ ಸರ್ಕಾರಕ್ಕೆ ಬರುವ ಆದಾಯವೆಷ್ಟು; ಪ್ರತಿ ತಿಂಗಳ ವಿವರ ನೀಡುವುದು? 


